ಕರ್ನಾಟಿಕ ವಿಧಾನ ಪರಿಷತ್ತು 


' 1 ಚುಕಿಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1066 
(2 2. ಮಾನ್ಯ ಸದಸ್ಯರ ಹೆಸರು : ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕೇತು) 
3. ಉತ್ತರಿಸುವ ದಿನಾಂಕ : 21.09.2021 
4. ಉತ್ತರಿಸುವ ಸಚಿವರು : ಹೆಮಗ್ಗ ಮತ್ತು ಜವಳಿ, ಕಬ್ಬು ಅಭಿವೃದ್ದಿ ಹಾಗೂ ಸಕ್ಕರೆ ಸಚಿವರು 
ಕ್ರ.ಸಂ ಪ್ರಶ್ನೆ ಉತರ 

(ಅ) | ಮಂಡ್ಯ ಜಿಲ್ಲೆಯಲ್ಲಿರುವ] ಮಂಡ್ಯ ಜಿಲ್ಲೆಯಲ್ಲಿ ಸರ್ಕಾರಿ ಸ್ವಾಮ್ಯದ 01, ಸಹಕಾರಿ (ಗುತ್ತಿಗೆ ವಲಯದ ೦1, 
ಸಕ್ಕರೆ ಕಾರ್ಬಾನೆಗಳ | ಮತ್ತು ಖಾಸಗಿ ವಲಯದಲ್ಲಿ 03, ಹೀಗೆ ಒಟ್ಟು 05 ಸಕ್ಕರೆ ಕಾರ್ಬಾನೆಗಳಿದ್ದು 
ಸಂಖ್ಯೆ ಎಷ್ಟು: (ವಿವರ | ವಿವರಗಳು ಈ ಕೆಳಕಂಡಂತೆ ಇರುತ್ತವೆ. 
ನೀಡುವುದು) ಸೂರು ಶುಗರ್‌ ಕಂಪನಿ ಲಿ, ಮಂಡ್ಯ 

ಚಾಮುಂಡೇಶ್ವರಿ: ಶುಗರ್ಸ್‌ಲಿ, ಭಾರತಿ ನಗರ, ಮದೂರು ತಾಲ್ಲೂಕು. 
ಕೋರಮಂಡಲ್‌ ಶುಗರ್ಸ್‌ಲಿ, ಮಾಕವಳ್ಲಿ, ಕೆ.ಆರ್‌.ಪೇಟೆ ತಾಲ್ಲೂಕು. 
ಎಂ.ಆರ್‌.ಎನ್‌.ಶುಗರ್ಸ್‌ ಅಂಡ್‌ 5೦ಡ್‌ ಬಯೋರಿಘೈನರೀಸ್‌ ಲಿ. . (ಪಾಂಡವಪುರ ಸಹಕಾರಿ 
ಸಕ್ಕರೆ ಕಾರ್ಬಾನೆ ನಿ, ಗುತ್ತಿಗೆದಾರರು) ಪಾಂಡವಪುರ 
L5. | ಎನ್‌ಎಸ್‌ಎಲ್‌ (ಎಸ್‌ಸಿಎಂ) ಶುಗರ್ಸ್‌, ಕೊಪ್ಪ, ಮದೂರು ತಾಲ್ಲೂಕು | 
ಸರ್ಕಾರಿ ಸ್ವಾಮ್ಯದ ಮೈಸೂರು ಸಕ್ಕರೆ ಕಾರ್ಲಾನೆಯು ಕಳೆದ 2019-20ನೇ 
ಹಂಗಾಮಿನಿಂದ ಸ್ಮ್ಥಗಿತಗೊಂಡಿರುತ್ತದೆ. 

(ಆ) | ಸದರಿ ಸಕ್ಕರೆ | ಮಂಡ್ಯ ಜಿಲ್ಲೆಯಲ್ಲಿ 2020-21ನೇ ಹಂಗಾಮಿನಲ್ಲಿ, ಕಾರ್ಯನಿರ್ವಹಿಸಿರುವ 04 ಸಕ್ಕರೆ 
ಕಾರ್ಲಾನೆಗಳಲ್ಲಿ ಪೂರ್ಣ | ಕಾರ್ಬಾನೆಗಳು ಕಬ್ಬು ಸರಬರಾಜು ಮಾಡಿದ ರೈತರಿಗೆ ಪಾವತಿಸಬೇಕಾದ, 
ಪ್ರಮಾಣದಲ್ಲಿ ಕಬ್ಬು | ಪಾವತಿಸಿರುವ ಹಾಗೂ ಬಾಕಿ ಇರುವ ಕಾರ್ಬಾನೆವಾರು ವಿವರಗಳನ್ನು ಈ ಕೆಳಕಂಡ 

| ಸರಬರಾಜು ಕೋಷ್ಟಕದಲ್ಲಿ ಒದಗಿಸಿದೆ. y 
| ಮಾಡಿದವರಿಗೆ ಬಾಕಿ EN 
| ನೀಡಬೇಕಾಗಿರುವ Fi 
| ಮೊತವೆಷ್ಟು: ಕೆ. | ಕಾರಾನೆಯ ಹೆಸರು/ವಿಳಾಸ ಪಾವತಿಸ | ಪಾವತಿಸಿ- | ಬಾಕಿ | ಶೇಕಡ 
ಪಲ ಸಂ ಬೇಕಾದ | ರುವ ವಾರು 
(ಕಾರ್ಬಾನೆವಾರು ಮೊತ್ತ [ ಮೊತ್ತ ಪಾವತಿ 
ಪ್ರತ್ಯೇಕವಾಗಿ ವಿವರ } 
ನೀಡುವುದು) 1 | ಚಾಮುಂಡೇಶ್ವರಿ ಶುಗರ್ಸ್‌ಲಿ, ಭಾರತಿ ನಗರ, | 211.68 211.68 0.00 | 100% 
| ಮದ್ದೂರು ತಾಲ್ಲೂಕು. : 5 
ಕೋರಮಂಡಲ್‌ ಶುಗರ್ಸ್‌ಲಿ, ಮಾಕವಳ್ಲಿ | 17.8೫ 177.87 0.00 | 100% 
ಕೆ.ಆರ್‌.ಪೇಟೆ ತಾಲ್ಲೂಕು. - 
. 3. ಎಂ.ಆರ್‌.ಎನ್‌:ಪುಗರ್ಸ್‌ ್ಸ ಅಂಡ್‌ 1.43.05 43.41 0.00 101% 
i " | ಬಯೋರಿಫೈನರೀಸ್‌." ಲಿ, (ಹಾರಡವಪುರ] . . pe 
} ". |ಸೆಹೆಕಾರಿ. ಸಕ್ಕರೆ ಕಾರ್ಜಾನೆ. ಬಿ] ಮ 
.: | ಗುತ್ತಿಗೆದಾರರು) ಪಾಂಡವಪುರ | ಕ 
4. | ಎನ್‌ವಸ್‌ಎಲ್‌ (ಎಸ್‌ಸಿವಂ) ,' ಶುಗರ್ಸ್‌, | 193.01 193.01 [000 | 100% 
ಕೊಪ್ಪ, ಮೊರು ತಲಪ | £ 


ಎರ.ಆರ್‌.ಎನ್‌. ಶುಗರ್ಸ ?ಅಂಡ್‌ ಎಯೊನುಫ್ಯನನಿನ್‌ ಲಿ. ಧಾ ಸಹಕಾರಿ. 
ಸಕ್ಕರೆ ಕಾರಾನೆ'ವೆ. ಗುತ್ತಿ ಿಗೆದಾರರು) ಪಾಂಡವಪುರ - ಈ ಕಾರಾನೆಯವರು ಕೇಂದ್ರ 
ಸರ್ಕಾರವು ನಿಗದಿಪಡಿಸಿದ ಎಫ್‌.ಆರ್‌.ಪಿ ದರಕ್ಕಿಂತ ಹೆಜ್ಜಿಗೆ ದರವನ್ನು ರೈತರಿಗೆ 
ಪಾಚತಿಸಿರುತ್ತಾರೆ. - 


ಬಾಕಿ ಮೊತ್ತ ನೀಡುವಲ್ಲಿ 
ವಿಳಂಬ ಉಂಟಾಗಲು 
ಕಾರಣಗಳೇಮ: 


ಮಂಡ್ಯ ಜಿಲ್ಲೆಯಲ್ಲಿ 2020-21ನೇ ಹಂಗಾಮಿನಲ್ಲಿ ಕಾರ್ಯವಿರ್ವಹಿಸಿರುವ 04 ಸಕ್ಕರೆ 
ಕಾರ್ಬಾನೆಗಳು ಕಬ್ಬು ಬಿಲ್ಲು ಬಾಕಿಯನ್ನು ಪೂರ್ಣವಾಗಿ ಪಾವತಿಸಿದ್ದು, ರೈತರಿಗೆ 


ಪಾವತಿಸಬೇಕಾದ ಕಬ್ಬು ಬಿಲ್ಲು ಬಾಕಿ ಇರುವುದಿಲ್ಲ. 


ಬಾಕಿ ಮೊತ್ತ ಪಾವತಿಸಲು 
ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು: 


(ಊಉ) 


ಯಾವ ಕಾಲಮಿತಿಯಲ್ಲಿ 
ಬಾಕಿ ಮೊತ್ತ ಪಾವತಿಸಲು 
ಸರ್ಕಾರ ಕ್ರಮ 
ವಹಿಸಲಾಗುವುದು? 


2020-21ನೇ ಹಂಗಾಮಿನ ಕಬ್ಬು ಬಿಲ್ಲು ಬಾಕಿ ಪೂರ್ಣವಾಗಿ ಪಾವತಿಸಿರುವುದರಿಂದ 
ಈ ಪ್ರಶ್ನೆಗಳು ಉದೃವಿಸುವುದಿಲ್ಲ. 


ಸಂಖ್ಯೆ: ಸಿಐ 94 ಎಸ್‌ಜಿಎಫ್‌ 2021 


(ಶಂಕರ ಬ.ಪಾಟೀಲ.ಮುನೇನಕೊಪ್ಪ) 
ಕೈಮಗ್ಗ, ಮತ್ತು ಜವೆಳಿ, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ಸಚಿವರು 


